ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ 
Volume 150 | 


ಬೆಂಗಳೂರು, ಗುರುವಾರ, ಏಪ್ರಿಲ್ ೨೩ , ೨೦೧೫ ( ವೈಶಾಖ ೩ , ಶಕ ವರ್ಷ ೧೯೩೭) 
Bengaluru , Thursday , April 23 , 2015 (Vaishakha 3 , Shaka Varsha 1937) 


ಸಂಚಿಕೆ ೧೭ 
Issue 17 


ಭಾಗ ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 
ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 

HOME SECRETARIAT 


NOTIFICATION 


No : HD - 318/ POP/ 2014 , Bengaluru , Dated : 09 - 02 -2014, 


In exercise of the powers conferred by clause (s) of section 2 of the Code of Criminal Procedure , 1973 (Central Act 2 of 1974 ), 
and in partial modification of earlier notifications issued in this behalf, the Government of Karnataka, hereby declare that with effect from 
the date of publication of this notification in the Official Gazette , the areas and places specified in column (3 ) of the schedule below , 
shall cease to be , within the jurisdiction of the police station specified in column (4 ) thereof and the said areas and places shall be 
included within the jurisdiction of the police station specified in column (2) thereof. 


SCHEDULE 


Name of the Unit / 
Sub -Division / Police 

Circle 


Name of the Police 
Station in which the 

areas and places 
specified in column (3 ) 

shall be included 


Name of the areas and places 


Name of the Police 
Station from whose 
jurisdiction the areas 
and places specified 
in column ( 3 ) shall 

be excluded 


Bantawal Traffic Station 


( 1) Dakshina 

Kannada 


Bantwal Town Police 

Station 


District 


(2 ) Bantwal Sub 

Division 
(3) Bantwal Circle 


| (1) Bantwala Mooda 

( 2) Bantwala Kasaba 
( 3) Kallige 
(4 ) Amtady 
(5) Amtoor 
(6) Balthila 
(7) Narikombu 
(8) Sajipa Mooda 
(9) Golthamajalu 
(10) Sajipa Munnur 
(11) Pane Mangalure 


(೬೨೯ ) 


cao 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೩ , ೨೦೧೫ 


ಭಾಗ ೪ಎ 


Name of the Unit / 
Sub -Division / Police 

Circle 


Name of the Police 
Station in which the 

areas and places 
specified in column (3 ) 

shall be included 


Name of the areas and places 


Name of the Police 
Station from whose 
jurisdiction the areas 
and places specified 
in column ( 3 ) shall 

be excluded 


Bantwal Rural Police 

Station 


( 1) Kariyangala 
(2 ) Meremajalu 
(3) Pudu 
(4 ) Pilimogru 
(5 ) Arala 
(6) Navooru 
(7 ) Sarapady 
(8 ) Ira 
(9 ) Manchi 
(10) Sajipa Padu 
(11) Sajipa Nadu 
( 12 ) Barimar 
(13) Karpe 
(14 ) sangabett 
(15) Kadabettu 
( 16 ) Amunje 
(17 ) Thumbe 
(18 ) Thenkabellur 
(19) Badababellur 
(20 ) Kodman 
(21) Kuriala 


(22) Kavalapadur 


( 23 ) Mudanadugodu 
(24 ) Panjikallu 
(25 ) Budoli 
(26 ) Koila 
( 27 ) Rayi 
(28 ) Kadeshivalaya 
(29 ) Mani Nalkur 
( 30 ) Shambur 
(31) Chelur 
(32 ) Devasya Padur 


The Traffic Police Station specified in column (2 ) shall be responsible for investigation of the offences under: 
(1) The Karnataka Traffic Control Act, 1960 (Karnataka Act No. 18 of 1960); 
(2 ) The Karnataka Traffic (Control of Public Vehicles) Rules , 1979; 
( 3) The Karnataka Traffic Control (Regulation of Traffic on Highways) Rules , 1979 and the Karnataka Traffic Control 

Rules , 1979 ; 
(4 ) The Karnataka Public Conveyance Act, 1961 (Karnataka Act 20 of 1962) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೩ , ೨೦೧೫ 


೬೩೧ 


(5 ) The Motor Vehicles Act, 1988 (Central Act 59 of 1988 ) and the Karnataka Motor Vehicles Rules, 1989; 
(6 ) Offences under sections 279, 304 (A ), 337, 338 and 427 of Indian Penal Code, 1860. 


By Order and in the name of the Governor of 

Karnataka 

H .R . PUTTEGOWDA 
Under Secretary to Government 

Home Department 
(Police Expenditure ) 


P. R . 208 
S . C . 100 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಹೆಚ್‌ಡಿ 321 ಎಸ್‌ಎಸ್‌ಟಿ 2013, ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2015 
ದಿನಾಂಕ 19 - 02 - 2015 ರಂದು ಶಿವಮೊಗ್ಗ ನಗರದಲ್ಲಿ ಪಾಪ್ಯೂಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆ ವತಿಯಿಂದ ಆಯೋಜಿಸಿದ್ದ ಐಕ್ಯತಾ 
ನಡಿಗೆ ಸಂದರ್ಭದಲ್ಲಿ ಪಾಪ್ಯೂಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯ ಕಾರ್ಯಕರ್ತರು ಆರ್.ಎಸ್.ಎಸ್ . ಸಂಘಟನೆ ವಿರುದ್ಧವಾಗಿ ಪ್ರಚೋದನಾತ್ಮಕ 

ಎರಡು ಕೋಮಿನ ನಡುವೆ ಘರ್ಷಣೆ ಉಂಟಾಗಿ ಕಲ್ಲು ತೂರಾಟ ಮತ್ತು ಸಾರ್ವಜನಿಕ ಅಂಗಡಿಗಳಿಗೆ ಬೆಂಕಿ ಹಚ್ಚುವ 
ಕೃತ್ಯಗಳಲ್ಲಿ ತೊಡಗಿದ್ದು, ಅಕ್ರಮ ಕೂಟವನ್ನು ಚದುರುವಂತೆ ಹಲವು ಬಾರಿ ಮನವಿ ಮಾಡಿದಾಗ್ಯೂ ಸಹ ದೊಂಬಿ ನಿರತರು ಚದುರದೇ ಹಿಂಸಾಚಾರದಲ್ಲಿ 
ತೊಡಗಿದ್ದರ ಪರಿಣಾಮವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಹಿನ್ನಲೆಯಲ್ಲಿ 1973ರ ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆಯ (ಕೇಂದ್ರ 
ಅಧಿನಿಯಮ 2 /1974) ಸೆಕ್ಷನ್ 21ರಡಿಯಲ್ಲಿ ದಿನಾಂಕ 22 - 02 - 2015 ರಿಂದ 26 - 02 - 2015 ರವರೆಗೆ ಈ ಕೆಳಕಂಡ ಅಧಿಕಾರಿಗಳನ್ನು ಅವರ ಹೆಸರ 
ಮುಂದೆ ಸೂಚಿಸಿರುವ ಕ್ಷೇತ್ರ ವ್ಯಾಪ್ತಿಗೆ ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳಾಗಿ ನೇಮಿಸಲಾಗಿದೆ. 


ಕಾರ್ಯವ್ಯಾಪ್ತಿ 


ಮೊಬೈಲ್ ನಂ . 


9448525650 


ಶಿವಮೊಗ್ಗ ನಗರದ ಜಯನಗರ 

ಪೊಲೀಸ್ ಠಾಣೆ 


944825618 


ಶಿವಮೊಗ್ಗ ನಗರದ ಕೋಟೆ 

ಪೊಲೀಸ್ ಠಾಣೆ 


9480034849 


ಶಿವಮೊಗ್ಗ ನಗರದ ವಿನೋಬನಗರ 

ಪೋಲೀಸ್ ಠಾಣೆ 


ವಿಶೇಷ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳೆಂದು 
ಕ್ರ. ಸಂ . 

ನಿಯುಕ್ತಿಗೊಳಿಸಿದವರ ಹೆಸರು ಮತ್ತು ಪದನಾಮ 
ಶ್ರೀ ಹೆಚ್. ರಾಜಪ್ಪ , 
ಯೋಜನಾ ನಿರ್ದೇಶಕರು, 
ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಶಿವಮೊಗ್ಗ 
ಶ್ರೀ ರವಿ ಎ. ಆರ್. 
ಆಯುಕ್ತರು, 

ಮಹಾನಗರ ಪಾಲಿಕೆ, ಶಿವಮೊಗ್ಗ 
3 . | ಶ್ರೀ ಜನಾರ್ಧನ್ ಜಿ. ಸಿ . 

ಆಯುಕ್ತರು , 

ಶಿವಮೊಗ್ಗ ನಗರಾಭಿವೃದ್ಧಿ ಪ್ರಾಧಿಕಾರ, ಶಿವಮೊಗ್ಗ 
4 . ಶ್ರೀ ಗಣಪತಿ ಕಟ್ಟಿನಕೆರೆ, 

ಆಡಳಿತಾಧಿಕಾರಿ, 
ಶಿವಮೊಗ್ಗ ವೈದ್ಯಕೀಯ ಸಂಸ್ಥೆ , ಶಿವಮೊಗ್ಗ 
ಶ್ರೀ ನಾಗರಾಜ್ , 
ಉಪ ಆಯುಕ್ತರು (ಕಂದಾಯ) 

ಮಹಾನಗರ ಪಾಲಿಕೆ, ಶಿವಮೊಗ್ಗ 
6 . ಶ್ರೀ ಗಣೇಶ್, 

ಸಹಾಯಕ ಕಾರ್ಯಪಾಲಕ ಅಭಿಯಂತರರು, 
ಮಹಾನಗರ ಪಾಲಿಕೆ , ಶಿವಮೊಗ್ಗ 


9449968713 


ಶಿವಮೊಗ್ಗ ಗ್ರಾಮಾಂತರ 
ಪೋಲೀಸ್ ಠಾಣೆ 


9448814502 


ಶಿವಮೊಗ್ಗ ನಗರದ ತುಂಗಾ 
ನಗರ ಪೊಲೀಸ್ ಠಾಣೆ 


9448346706 


ಶಿವಮೊಗ್ಗ ನಗರದ ದೊಡ್ಡಪೇಟೆ 

ಪೊಲೀಸ್ ಠಾಣೆ 


P . R . 209 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಗೋವಿಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ) 


S . C .50 


೬೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೩ , ೨೦೧೫ 


ಭಾಗ ೪ಎ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಹೆಚ್‌ಡಿ 321 ಎಸ್‌ಎಸ್‌ಟಿ 2013 , ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2015 
ದಿನಾಂಕ 1 - 03 - 2015 ರಂದು ಮಂಗಳೂರು ನಗರದ ಕೇಂದ್ರ ಮೈದಾನದಲ್ಲಿ ವಿಶ್ವ ಹಿಂದೂ ಪರಿಷತ್ ಸ್ವರ್ಣ ಮಹೋತ್ಸವದ ಹಿನ್ನಲೆಯಲ್ಲಿ 
ನಡೆಯಲಿರುವ ಬೃಹತ್ ಹಿಂದೂ ಸಮಾಜೋತ್ಸವ ಪ್ರಯುಕ್ತ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಹಿನ್ನಲೆಯಲ್ಲಿ 1973ರ ಭಾರತೀಯ ದಂಡ ಪ್ರಕ್ರಿಯೆ 
ಸಂಹಿತೆಯ (ಕೇಂದ್ರ ಅಧಿನಿಯಮ 2 /1974) ಸೆಕ್ಷನ್ 21ರಡಿಯಲ್ಲಿ ದಿನಾಂಕ 1 - 03 - 2015 ರಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಈ 
ಕೆಳಕಂಡ ಅಧಿಕಾರಿಗಳನ್ನು “ಸೆಕ್ಟರ್‌ ಮ್ಯಾಜಿಸ್ಟ್ರೇಟ್ ” ಗಳಾಗಿ ನೇಮಿಸಲಾಗಿದೆ. 

ಅಧಿಕಾರಿಯ ಹೆಸರು/ 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್‌ಗಳ ಸಂಖ್ಯೆ 

ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ವ್ಯಾಪ್ತಿ 


ಕ್ರಸಂ. 


ಸೆಕ್ಟರ್ ಮ್ಯಾಜಿಸ್ಟ್ರೇಟ್ - 01 
ಶ್ರೀ ಉಮೇಶ್, 
ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು , 
ಲೋಕೋಪಯೋಗಿ ಇಲಾಖೆ, ಮಂಗಳೂರು 


ಪರಂಗಿಪೇಟೆಯಿಂದ - ಬಿ . ಸಿ . ರೋಡು ತನಕ 
ಮುದು - ಪರಂಗಿಪೇಟೆ- ಅಮ್ಮೆಮಾರು 
ಕುಂಪನಮಜಲು - ಮೇರೆಮಜಲು, ಕೊಡ್ಕಾಣು 
ಮಾರಿಪಳ್ಳ , ಕಡೇಗೋಳಿ- ತುಂಬೆ 
ಬ್ರಹ್ಮರಕೂಟ್ಟು- ಶಾಂತಿಯಂಗಡಿ - ಕೈಕಂಬ - ಬಿ .ಸಿ. 
ರೋಡು 


ಸೆಕ್ಟರ್‌ ಮ್ಯಾಜಿಸ್ಟ್ರೇಟ್‌‌ - 02 
ಶ್ರೀ ಶೇಷ ಶಯನ 
ಕ್ಷೇತ್ರ ಶಿಕ್ಷಣಾಧಿಕಾರಿ , ಬಂಟ್ವಾಳ 


3 


. 


ಸೆಕ್ಟರ್ ಮ್ಯಾಜಿಸ್ಟ್ರೇಟ್‌‌ -03 
ಶ್ರೀ ಸಿಪ್ರಿಯಾನ್ ಮಿರಾಂಡ, 
ಕಾರ್ಯನಿರ್ವಾಹಕ ಅಧಿಕಾರಿ, 
ತಾಲ್ಲೂಕು ಪಂಚಾಯತ್, ಬಂಟ್ವಾಳ 


ಬಿ . ಸಿ. ರೋಡಿನಿಂದ ಮಾಣಿ ತನಕ 
ಬಿ . ಸಿ. ರೋಡ್ - ಪಾಣೆಮಂಗಳೂರು 
ಮೇಲ್ಕಾರ್ - ಅಕ್ಕರಂಗಡಿ- ಕೆ. ಸಿ. ರೋಡು 
ಕಲ್ಲಡ್ಕ - ಕುದುರೆಬೆಟ್ಟು - ಸೂರಿಕುಮೇರು- ಮಾಣಿ 
ವಿಟ್ಲದಿಂದ ಸಾಲೆತ್ತೂರು ತನಕ 
ವಿಟ್ಲ - ಕಡಂಬು -ಕೊಡುಂಗಾಯಿ - ಸಾಲೆತ್ತೂರು 
ವಿಟ್ಲದಿಂದ ಕನ್ಯಾನ ತನಕ 
ಉಕ್ಕುಡ- ಬೈರಿಕಟ್ಟೆ - ಕನ್ಯಾನ 
ವಿಟ್ಲದಿಂದ ಕಬಕ 
ಕಂಬಳಬೆಟ್ಟು- ಆಳಕೆಮಜಲು- ಉರಿಮಜಲು 
ಕಬಕ 


ಮಾಣಿಯಿಂದ ಪುತ್ತೂರು 
ಮಾಣಿ -ಕೋಡಾಜೆ-ನೇರಳಕಟ್ಟೆ- ಮಿತ್ತೂರು 


ಕಬಕ 


ಸೆಕ್ಟರ್‌ ಮ್ಯಾಜಿಸ್ಟ್ರೇಟ್‌ರ್‌- 04 
ಶ್ರೀ ಶಶಿಧರ್ ಜಿ.ಎಸ್. 
ಕ್ಷೇತ್ರ ಶಿಕ್ಷಣಾಧಿಕಾರಿ, ಪುತ್ತೂರು 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್‌‌ - 05 
ಶ್ರೀ ಹರ್ಷ ಡಿ.ಎಲ್. 
ವಲಯ ಸಂರಕ್ಷಣಾಧಿಕಾರಿ , ಉಪ್ಪಿನಂಗಡಿ 


ಸೆಕ್ಟರ್ ಮ್ಯಾಜಿಸ್ಟ್ರೇಟ್‌‌ - 06 
ಶ್ರೀ ತಿಲಕ್ ಪ್ರಸಾದ್ 
ಸಹಾಯಕ ನಿರ್ದೇಶಕರು 
ಕೃಷಿ ಇಲಾಖೆ, ಬೆಳ್ತಂಗಡಿ 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್‌ - 07 
ಶ್ರೀ ಎನ್. ಸುಬ್ರಹ್ಮಣ್ಯ ರಾವ್ 
ವಲಯ ಅರಣ್ಯಾಧಿಕಾರಿ , ಬಂಟ್ವಾಳ 


ಮಾಣಿಯಿಂದ ನೆಲ್ಯಾಡಿ 
ಮಾಣಿ- ಬುಡೋಳಿ-ಕಡೇಶಾಲ್ಯ , ಕೆದಿಲ 
ಪೆರ್ನೆ - ಬಿಳಿಯೂರು- ನೆಕ್ಕಿಲಾಡಿ-ಉಪ್ಪಿನಂಗಡಿ 
ಕಸಬ - ಬಜತ್ತೂರು- ವಳಾಲು 
ಗೋಳಿತೊಟ್ಟು-ಕೊಣಾಲು - ನೆಲ್ಯಾಡಿ 
ಉಪ್ಪಿನಂಗಡಿಯಿಂದ ಗುರುವಾಚಿನಕೆರೆ ತನಕ 
ಇಳಚಿತಿ -ಕ್ಷರಾಯ - ಕಲ್ಲೇರಿ- ಕುಪ್ಪೆಟ್ಟಿ 
ತಣ್ಣಿರುಪಂತ - ಒಡಿಲಾಳ -ಗೇರುಕಟ್ಟೆ 
ಗುರುವಾಯನಕೆರೆ 
ಬಂಟ್ವಾಳದಿಂದ ಪುಂಜಾಲಕಟ್ಟೆ ತನಕ 
ಬಂಟ್ವಾಳ ಕೆಳಗಿನಪೇಟೆ- ಜಕ್ರಿಬೆಟ್ಟು - ಮಣಿಹಳ್ಳ 
ಪರ್ಲ - ಬಾಂಬಿಲ -ಕಾವಳಪಡೂರು ವಗ್ಗ - 
ಕಾಡಬೆಟ್ಟು-ಮೂಡಪಡುಕೋಡಿ 
ಕಾವಳಮೂಡುರು - ಪಿಲತಬೆಟ್ಟು 


ಭಾಗ ೪ಎ 


೬೩೩ 


ಕ್ರ. ಸಂ . 


8 


. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೩ , ೨೦೧೫ 

ಅಧಿಕಾರಿಯ ಹೆಸರು/ 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್‌ಗಳ ಸಂಖ್ಯೆ 

ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ವ್ಯಾಪ್ತಿ 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್‌‌ - 08 

ಬೆಳ್ತಂಗಡಿಯಿಂದ ಧರ್ಮಸ್ಥಳ ತನಕ 
ಶ್ರೀ ಸುಂದರ ಶೆಟ್ಟಿ 

ಬೆಳ್ತಂಗಡಿ ಕಸಬ - ಲಾಯಿಲ- ಹಳೆ ಉಜಿರೆ 
ವಲಯ ಅರಣ್ಯಾಧಿಕಾರಿ, ಬೆಳ್ತಂಗಡಿ 

ಉಜಿರೆ - ಕನ್ಯಾಡಿ- ಧರ್ಮಸ್ಥಳ 
ಉಜಿರೆಯಿಂದ ಚಾರ್ಮಾಡಿ 

ಉಜಿರೆ -ಕನ್ಯಾಡಿ- ಕಕ್ಕಿಂಜಿ - ಚಿಬಿದ್ರೆ- ಚಾರ್ಮಾಡಿ 
. ಸೆಕ್ಟರ್ ಮ್ಯಾಜಿಸ್ಟ್ರೇಟ್‌ - 09 

ಕಡಬದಿಂದ ಪೆರಿಯಡ್ಕ ವರೆಗೆ 
ಶ್ರೀ ಪುರಂದರ ಹೆಗ್ಡೆ 

ಬಿಳಿನೆಲೆ- ನೆಟ್ಟಣ- ಐತ್ತೂರು- ಭಂಟ್ರ -ಕಡಬ 
ವಿಶೇಷ ತಹಶೀಲ್ದಾರರು , ಕಡಬ 

ಬಲ್ಯ - ಪೆರಾಬೆ - ಕುಂತೂರು- ಅಲಂಕಾರು 

ಕ್ಯೂಲ- ಪೆರಿಯಡ್ಕ 
| ಸೆಕ್ಟರ್‌ ಮ್ಯಾಜಿಸ್ಟ್ರೇಟ್‌ - 10 

ಸುಳ್ಯದಿಂದ ಕೊಡಗು ಗಡಿವರೆಗೆ 
ಡಾ . ದಿನೇಶ್ ಕುಮಾರ್ ವೈ .ಕೆ. 

ಸುಳ್ಯ - ಗಾಂಧಿನಗರ - ಅರಂಬೂರು- ಪೆರಾಜೆ 
ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ, 

ಅರಂತೋಡು-ಗೂನಡ್ಕ -ಸಂಪಾಜೆ 


9 


10 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಗೋವಿಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ) 


P . R . 210 


S. C .50 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಇ 246 ಪೊಪೆಸಿ 2014, ಬೆಂಗಳೂರು, ದಿನಾಂಕ: 27ನೇ ಫೆಬ್ರವರಿ 2015 
ಶ್ರೀ ಸುಶಾಂತ್ ಮಹಾಪಾತ್ರ, ಐ. ಪಿ . ಎಸ್ . ಪೊಲೀಸ್ ಮಹಾ ನಿರ್ದೇಶಕರು ( ತರಬೇತಿ), ಬೆಂಗಳೂರು ಇವರನ್ನು ದಿನಾಂಕ 07 - 01 - 2015 ರಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಅಭಿವೃದ್ಧಿ ನಿಗಮ ನಿಯಮಿತದ ಆಡಳಿತ 
ಮಂಡಳಿಯ ನಿರ್ದೇಶಕರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ. 


ಶ್ರೀ ಕೆ. ವಿ . ಗಗನ್‌ದೀಪ್, ಐ . ಪಿ. ಎಸ್. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ( ಪಿ . ಸಿ. ಎ. ಎಸ್.), ಒಳಾಡಳಿತ ಇಲಾಖೆ, ಬೆಂಗಳೂರು ಇವರನ್ನು 
ಮುಂದಿನ ಆದೇಶದವರೆಗೆ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಅಭಿವೃದ್ಧಿ ನಿಗಮ ನಿಯಮಿತದ ಆಡಳಿತ ಮಂಡಳಿಯ 
ನಿರ್ದೇಶಕರನ್ನಾಗಿ ಶ್ರೀ ಪ್ರವೀಣ್ಸೂದ್, ಐ. ಪಿ.ಎಸ್ . ಇವರ ಸ್ಥಾನದಲ್ಲಿ ನಾಮನಿರ್ದೇಶನ ಮಾಡಲಾಗಿದೆ. 

ಮೇಲಿನ ನಾಮನಿರ್ದೇಶನವು ನಿಯಮ 152 ( 3) ರ ಹೊಸ ಕಂಪನಿ ಕಾಯ್ದೆ 2013ರನ್ವಯ ನಾಮ ನಿರ್ದೇಶನ ಮಾಡಿದ ನಿರ್ದೇಶಕರು ಕೇಂದ್ರ 
ಸರ್ಕಾರದಿಂದ Director Identification Number ಅನ್ನು ಹೊಂದುವ ಷರತ್ತಿಗೊಳಪಟ್ಟಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜೆ. ಡಿ. ಮಧುಚಂದ್ರ ತೇಜಸ್ವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ 
( ಪೊಲೀಸ್ ಸೇವೆಗಳು ) 


PR. 211 


S . C .30 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಹೆಚ್‌ಡಿ 321 ಎಸ್‌ಎಸ್‌ಟಿ 2013 , ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2015 
ದಿನಾಂಕ 1 - 03 -2015 ರಂದು ಮಂಗಳೂರು ನಗರದ ಕೇಂದ್ರ ಮೈದಾನದಲ್ಲಿ ವಿಶ್ವ ಹಿಂದೂ ಪರಿಷತ್ ಸ್ವರ್ಣ ಮಹೋತ್ಸವದ ಹಿನ್ನಲೆಯಲ್ಲಿ 
ನಡೆಯಲಿರುವ ಬೃಹತ್ ಹಿಂದೂ ಸಮಾಜೋತ್ಸವ ಪ್ರಯುಕ್ತ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಹಿನ್ನಲೆಯಲ್ಲಿ 1973ರ ಭಾರತೀಯ ದಂಡ ಪ್ರಕ್ರಿಯೆ 
ಸಂಹಿತೆಯ (ಕೇಂದ್ರ ಅಧಿನಿಯಮ 21974) ಸೆಕ್ಷನ್ 21ರಡಿಯಲ್ಲಿ ದಿನಾಂಕ 1 -03 -2015 ರಂದು ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ಕೆಳಕಂಡ 
ಅಧಿಕಾರಿಗಳನ್ನು “ ಸೆಕ್ಟರ್‌ ಮ್ಯಾಜಿಸ್ಟ್ರೇಟ್ ” ಗಳಾಗಿ ನೇಮಿಸಲಾಗಿದೆ. 


೬೩೪ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೩ , ೨೦೧೫ 
ಅಧಿಕಾರಿಯ ಹೆಸರು/ 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್‌ಗಳ ಸಂಖ್ಯೆ 

ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ವ್ಯಾಪ್ತಿ 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್-1 

ಮಂಗಳೂರು ಉತ್ತರ ಠಾಣೆ ಸರಹದ್ದು 
ಶ್ರೀ ವೈ . ಶಿವರಾಮಯ್ಯ 

ಬೀಟು-1, 2 ಮತ್ತು 3 ರ ವ್ಯಾಪ್ತಿ 
ಕ್ಷೇತ್ರ ಶಿಕ್ಷಣಾಧಿಕಾರಿ, ಮಂಗಳೂರು ಉತ್ತರ ವಲಯ 

ಕಸಬಾ ಬೆಂಗ್ರೆ ಮತ್ತು ಕೊಡಿಯಾಲಬೈಲು 
ಗ್ರಾಮಗಳ ಭಾಗ 
ಬೀಟು - 4 ಮತ್ತು 5 ರ ವ್ಯಾಪ್ತಿ 

ಅತ್ತಾವರ ಗ್ರಾಮ 
ಸೆಕ್ಟರ್‌ ಮ್ಯಾಜಿಸ್ಟ್ರೇಟ್- 2 

ಮಂಗಳೂರು ಪೂರ್ವ ಠಾಣೆ ಸರಹದ್ದು 
ಶ್ರೀ ರೋಹಿದಾಸ್ 

ಬೀಟು-1 ಮತ್ತು 2 ರ ವ್ಯಾಪ್ತಿ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು , 

ಕುಲಶೇಖರ ಮತ್ತು ಕಂಕನಾಡಿ 
ದ.ಕ. ಜಿಲ್ಲಾ ಪಂಚಾಯತ್ , ಮಂಗಳೂರು 

ಬೀಟು - 3 - 4 ಮತ್ತು 5 ರ ವ್ಯಾಪ್ತಿ 

ಕದ್ರಿ , ಡೋಂಗರಕೇರಿ ಮತ್ತು ಬಿಜೈ 
ಸೆಕ್ಟರ್‌ ಮ್ಯಾಜಿಸ್ಟ್ರೇಟ್- 3 

ಉರ್ವ ಠಾಣೆ ಸರಹದ್ದು 
ಶ್ರೀಮತಿ ಪ್ರಮೀಳಾ 

ಬೀಟು 1 ಮತ್ತು 5 
ವಲಯ ಆಯುಕ್ತರು, 

ಬೋಳೂರು ಮತ್ತು ದೇರೆಬೈಲು ಗ್ರಾಮ 
ಮಂಗಳೂರು ಮಹಾನಗರ ಪಾಲಿಕೆ 

ಬೀಟು - 2, 3 ಮತ್ತು 4 

ಕದ್ರಿ ಮತ್ತು ದೇರೆಬೈಲುಗ್ರಾಮ 
ಸೆಕ್ಟರ್‌ ಮ್ಯಾಜಿಸ್ಟ್ರೇಟ್- 4 

ಬರ್ಕೆ ಠಾಣೆ ಸರಹದ್ದು 
ಶ್ರೀ ಪ್ರಭಾಕರ | 

1ನೇ ಬೀಟು 
ಕಾರ್ಯಪಾಲಕ ಅಭಿಯಂತರರು, 

ಬೋಳೂರು ಗ್ರಾಮ 
ಮಂಗಳೂರು ಮಹಾನಗರ ಪಾಲಿಕೆ 

2ನೇ ಮತ್ತು 3ನೇ ಬೀಟು 
ಕೊಡಿಯಾಲಬೈಲ್ ಗ್ರಾಮ 


ಬಜಪೆ ಪೊಲೀಸು ಠಾಣಾ ಸರಹದ್ದು 


ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ವ್ಯಾಪ್ತಿ 


ಅಧಿಕಾರಿಯ ಹೆಸರು/ 

ಸೆಕ್ಟರ್ ಮ್ಯಾಜಿಸ್ಟ್ರೇಟ್‌ಗಳ ಸಂಖ್ಯೆ 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್-5 
ಶ್ರೀ ಅಬ್ಬಾಸ್ , 
ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ , 
ದ.ಕ. ಮಂಗಳೂರು 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್-6 
ಶ್ರೀ ಜಿ . ಸಂತೋಷ್ ಕುಮಾರ್ 
ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ , 
ದ.ಕ. ಮಂಗಳೂರು 


ಮೂಳೂರು 
ತೆಂಕೆಎಡಪದವು 
ಬಡಗುಳಿಪ್ಪಾಡಿ 


ಮೂಡುಪೆರಾರು 
ಕೆಂಜಾರು, ಮರವೂರು 


ಬಜಪೆ 


ಸುರತ್ಕಲ್ / ಪಣಂಬೂರು ಪೊಲೀಸು ಠಾಣಾ ಸರಹದ್ದು 


ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ವ್ಯಾಪ್ತಿ 


ಅಧಿಕಾರಿಯ ಹೆಸರು/ 

ಸೆಕ್ಟರ್ ಮ್ಯಾಜಿಸ್ಟ್ರೇಟ್‌ಗಳ ಸಂಖ್ಯೆ 
ಸೆಕ್ಟರ್‌ ಮ್ಯಾಜಿಸ್ಟ್ರೇಟ್- 7, 
ಶ್ರೀ ರಾಜುಮೊಗವೀರ್ 
ಉಪ ಆಯುಕ್ತರು , ಕಂದಾಯ 
ಮಹಾನಗರ ಪಾಲಿಕೆ, ಮಂಗಳೂರು 
ಸೆಕ್ಟರ್‌ ಮ್ಯಾಜಿಸ್ಟ್ರೇಟ್ - 8 
ಶ್ರೀ ಧರ್ಮರಾಜ್ 
ಕಾರ್ಯಪಾಲಕ ಅಭಿಯಂತರರು, 
ಲೋಕೋಪಯೋಗಿ ಇಲಾಖೆ, ಮಂಗಳೂರು 


ಇಡ್ಯಾ , ಕುಳಾಯಿ 
ಕುಳಾಯಿ ಗ್ರಾಮ 
ತೋಕೂರು 


ಬಾಳ, ಕಾಡಿಪಳ್ಳ 
ಸೂರಿಂಜೆ, ಕಾಟಿಪಳ್ಳ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೩ , ೨೦೧೫ 


೬೩೫ 


ಕಾವೂರು ಪೊಲೀಸು ಠಾಣಾ ಸರಹದ್ದು 


ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ವ್ಯಾಪ್ತಿ 


ಮೂಡುಶೆಡ್ಡೆ 
ವಾಮಂಜೂರು/ತಿರುವೈಲು ಪಚ್ಚನಾಡಿ 
ಉಳಾಯಿಬೆಟ್ಟು - ಪೊಳಲಿ 


ಮರಕಡ, ಕಾವೂರು, ಪಂಜಿಮೊಗರು 


ಅಧಿಕಾರಿಯ ಹೆಸರು / 

ಸೆಕ್ಟರ್ ಮ್ಯಾಜಿಸ್ಟ್ರೇಟ್‌ಗಳ ಸಂಖ್ಯೆ 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್-9 
ಶ್ರೀ ಶಬೀರ್ ಅಹಮ್ಮದ್ ಮುಲ್ಲ 
ಯೋಜನಾ ಸಮನ್ವಯಾಧಿಕಾರಿ 
ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ, ಮಂಗಳೂರು 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್- 10 
ಶ್ರೀ ವಾಲ್ವರ್‌ ಹೆಚ್ . ಡಿಮೆಲ್ಲೋ 
ಉಪ ನಿರ್ದೇಶಕರು , 

ಸಾರ್ವಜನಿಕ ಶಿಕ್ಷಣ ಇಲಾಖೆ, ದ.ಕ. ಮಂಗಳೂರು 
ಮುಲ್ಕಿ ಪೊಲೀಸು ಠಾಣಾ ಸರಹದ್ದು 

ಅಧಿಕಾರಿಯ ಹೆಸರು/ 

ಸೆಕ್ಟರ್ ಮ್ಯಾಜಿಸ್ಟ್ರೇಟ್‌ಗಳ ಸಂಖ್ಯೆ 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್- 11 
ಶ್ರೀ ಎ . ಜಿ. ಖೇಣಿ 
ವಿಶೇಷ ತಹಶೀಲ್ದಾರರು 
ಮುಲ್ಕಿ 


ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ವ್ಯಾಪ್ತಿ 


ಹಳೆಯಂಗಡಿ 


ಕಾರ್ನಾಡು 


ಸೆಕ್ಟರ್ ಮ್ಯಾಜಿಸ್ಟ್ರೇಟ್-12 
ಶ್ರೀ ಲೋಕೇಶ್ 
ಯೋಜನಾ ನಿರ್ದೇಶಕರು, 
ಜಿಲ್ಲಾ ಪಂಚಾಯತ್ ದ .ಕ. ಮಂಗಳೂರು 


ಬಪ್ಪನಾಡು 
ತಾಳಿಪಾಡಿ 
ಕಟೀಲು 
ಕನ್ನಿಗೋಳಿ 
ಕಲ್ಲಮುಂಡೂರು 


ಸೆಕ್ಟರ್ ವ್ಯಾಪ್ತಿ ಯಲ್ಲಿ ಆವರಿಸುವ ಗ್ರಾಮಗಳು 


ಮೂಡಬಿದ್ರೆ ಪೊಲೀಸು ಠಾಣಾ ಸರಹದ್ದು 

ಅಧಿಕಾರಿಯ ಹೆಸರು/ 

ಸೆಕ್ಟರ್ ಮ್ಯಾಜಿಸ್ಟ್ರೇಟ್‌ಗಳ ಸಂಖ್ಯೆ 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್- 13 
ಶ್ರೀ ಮಾಣಿಕ್ಯ 
ಚುನಾವಣಾ ತಹಶೀಲ್ದಾರರು 
ಜಿಲ್ಲಾಧಿಕಾರಿ ಕಛೇರಿ, ದ.ಕ. ಮಂಗಳೂರು 


ವಾಲ್ವಡಿ 
ಬಳುವಾಯಿ 
ಮೂಡುಮಾರ್ನಾಡು 
ಪ್ರಾಂತ್ಯ , ಕಲ್ಲಬೆಟ್ಟು 
ಮಾರ್ಪಾಡಿ 
ತೋಡಾರು, ಹಂಡೇಲು 
ಪುತ್ತಿಗೆ, ಇರುವೈಲ್ 


ಸೆಕ್ಟರ್‌ ಮ್ಯಾಜಿಸ್ಟ್ರೇಟ್ - 14 
ಶ್ರೀ ಗೋವಿಂದ ಮಡಿವಾಳ 
ಕ್ಷೇತ್ರ ಶಿಕ್ಷಣಾಧಿಕಾರಿ, ಮೂಡಬಿದ್ರೆ ವಲಯ 


ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ವ್ಯಾಪ್ತಿ 


ದಕ್ಷಿಣ ಉಪ ವಿಭಾಗ ( ಪಾಂಡೇಶ್ವರ) 

ಅಧಿಕಾರಿಯ ಹೆಸರು/ 

ಸೆಕ್ಟರ್ ಮ್ಯಾಜಿಸ್ಟ್ರೇಟ್‌ಗಳ ಸಂಖ್ಯೆ 
ಸೆಕ್ಟರ್‌ ಮ್ಯಾಜಿಸ್ಟ್ರೇಟ್- 15 
ಶ್ರೀ ತಿಮ್ಮಯ್ಯ 
ಉಪ ನಿರ್ದೇಶಕರು 
ಪದವಿ ಪೂರ್ವ ಶಿಕ್ಷಣ ಇಲಾಖೆ 
ದ . ಕ. ಮಂಗಳೂರು 


ಮಂಗಳೂರು ದಕ್ಷಿಣ ಠಾಣೆ ಸರಹದ್ದು 
ಬೀಟು 1 ಮತ್ತು 3 ರ ವ್ಯಾಪ್ತಿ 
ತೋಟ ಗ್ರಾಮ , ಕಸಬಾ ಬಜಾರ್ ಗ್ರಾಮ 
ಬೋಳಾರ ಗ್ರಾಮ 


ಬೀಟು 2 ಮತ್ತು 4 ರ ವ್ಯಾಪ್ತಿ 
ಕಂಕನಾಡಿ ಗ್ರಾಮ , ಕಸಬಾ ಬಜಾರ್ ಗ್ರಾಮ , 
ಅತ್ತಾವರ ಗ್ರಾಮ 


೬೩೬ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೩, ೨೦೧೫ 
ಅಧಿಕಾರಿಯ ಹೆಸರು/ 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್‌ಗಳ ಸಂಖ್ಯೆ 

ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ವ್ಯಾಪ್ತಿ 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್- 16 

ಮಲ್ಲೂರು 
ಶ್ರೀ ಹೆಚ್ . ಆರ್ . ಯೋಗೇಶ್ 

ಬೊಂಡಂತಿಲ 
ಉಪ ನಿರ್ದೇಶಕರು 

ನೀರುಮಾರ್ಗ 
ತೋಟಗಾರಿಕಾ ಇಲಾಖೆ, ಮಂಗಳೂರು 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್-17 

ನಂತೂರು- ಕೈಕಂಬ - ಪದವು- ಕುಲಶೇಖರ 
ಶ್ರೀ ತಿಪ್ಪೇಸ್ವಾಮಿ 

ಕುಡುಪು 
ಉಪ ನಿರ್ದೇಶಕರು 
ಪಶುಸಂಗೋಪನಾ ಇಲಾಖೆ, ಮಂಗಳೂರು 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್-18 

ಅರ್ಕುಳ 
ಶ್ರೀ ಹೆಚ್. ಕೆಂಪೇಗೌಡ 

ಅಡ್ಯಾರ್‌ 
ಜಂಟಿ ನಿರ್ದೇಶಕರು 

ಅಳಪೆ 
ಕೃಷಿ ಇಲಾಖೆ, ದ.ಕ. ಮಂಗಳೂರು 

ಮರೋಳಿ 

ಕಣ್ಣೂರು 
ಸೆಕ್ಟರ್‌ ಮ್ಯಾಜಿಸ್ಟ್ರೇಟ್-19 | 

ಪಂಪವೆಲ್ - ತೊಕ್ಕೊಟು 
ಶ್ರೀ ಹೆಚ್. ವಿಶ್ವನಾಥ ಪೂಜಾರಿ 

ರಾ . ಹೆ. ಯ ಎರಡೂ ಬದಿಯ ಗ್ರಾಮಗಳ 
ಕಾರ್ಯನಿರ್ವಹಣಾಧಿಕಾರಿ , 

ವ್ಯಾಪ್ತಿ 
ತಾಲ್ಲೂಕು ಪಂಚಾಯತ್, ಮಂಗಳೂರು 


ತೊಕ್ಕೊಟ್ಟು-ಕೊಣಾಜೆ 
ಮುಖ್ಯ ರಸ್ತೆಯ ಎರಡೂ ಬದಿಯ ಗ್ರಾಮಗಳು 


ಸೆಕ್ಟರ್‌ ಮ್ಯಾಜಿಸ್ಟ್ರೇಟ್-20 
ಶ್ರೀ ಎಂ . ಪಿ. ನಾನೇಶ್ 
ಕ್ಷೇತ್ರ ಶಿಕ್ಷಣಾಧಿಕಾರಿ , 
ಮಂಗಳೂರು ದಕ್ಷಿಣ ವಲಯ 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್- 21 
ಶ್ರೀ ಎಂ . ಡಿ. ಪ್ರಕಾಶ್ 
ಉಪ ನಿರ್ದೇಶಕರು 
ಮೀನುಗಾರಿಕಾ ಇಲಾಖೆ, ಮಂಗಳೂರು 
ಸೆಕ್ಟರ್‌ ಮ್ಯಾಜಿಸ್ಟ್ರೇಟ್- 22 
ಶ್ರೀ ರಾಜೇಂದ್ರ 
ಕಾರ್ಯನಿರ್ವಾಹಕ ಅಭಿಯಂತರರು 
ಪಿಎಂಜಿಎಸ್ ವೈ , ಮಂಗಳೂರು 


ತೊಕ್ಕೋಟು- ತಲಪಾಡಿ 
ರಾ . ಹೆ . ಯ ಎರಡೂ ಬದಿಯ ಗ್ರಾಮಗಳ 


ವ್ಯಾಪ್ತಿ 


ಅಂಬ್ಲಮೊಗರು, ಹರೇಕಳ 
ಕೊಣಾಜೆ, ಫಜೀರು, ಪಾವೂರು, 
ಬೋಳಿಯಾರು 


ಬಾಳೆಪುಣೆ, ಕೈರಂಗಳ ನರಿಂಗಾನ ಮಂಜನಾಡಿ 
ಕುರ್ನಾಡು, ಫಜೀರು,ಕೋಣಾಜೆ, ಬೆಳ್ಳ 
ಮಂಜನಾಡಿ 
ಉಳ್ಳಾಲ ಪುರಸಭೆ ವ್ಯಾಪ್ತಿ 


ಸೆಕ್ಟರ್ ಮ್ಯಾಜಿಸ್ಟ್ರೇಟ್ - 23 
ಶ್ರೀಮತಿ ರೂಪಾ ಶೆಟ್ಟಿ 
ಮುಖ್ಯಾಧಿಕಾರಿ , 
ಪುರಸಭೆ , ಉಳ್ಳಾಲ 


P. R. 212 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಗೋವಿಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ) 


S . C . 50 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೩ , ೨೦೧೫ 


೬೩೭ 


ಕ್ರಸಂ. 


ಒಳಾಡಳಿತ ಸಚಿವಾಲಯ 

ಸೇರ್ಪಡೆ ಆದೇಶ 
ಸಂಖ್ಯೆ: ಹೆಚ್ ಡಿ 321 ಎಸ್‌ಎಸ್‌ಟಿ 2013, ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2015 
ದಿನಾಂಕ 1 - 03 - 2015 ರಂದು ಮಂಗಳೂರು ನಗರದ ಕೇಂದ್ರ ಮೈದಾನದಲ್ಲಿ ವಿಶ್ವ ಹಿಂದೂ ಪರಿಷತ್ ಸ್ವರ್ಣ ಮಹೋತ್ಸವದ ಹಿನ್ನಲೆಯಲ್ಲಿ 
ನಡೆಯಲಿರುವ ಬೃಹತ್ ಹಿಂದೂ ಸಮಾಜೋತ್ಸವ ಪ್ರಯುಕ್ತ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಹಿನ್ನಲೆಯಲ್ಲಿ 1973ರ ಭಾರತೀಯ ದಂಡ ಪ್ರಕ್ರಿಯೆ 
ಸಂಹಿತೆಯ (ಕೇಂದ್ರ ಅಧಿನಿಯಮ 21974) ಸೆಕ್ಷನ್ 21ರಡಿಯಲ್ಲಿ ದಿನಾಂಕ 26 - 02 - 2015 ರಂದು ಸಮ ಸಂಖ್ಯೆ ಆದೇಶದಲ್ಲಿ ಸೂಚಿಸಲಾದ ಅಧಿಕಾರಿಗಳ 
ಪಟ್ಟಿಯೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿಗೆ ಈ ಕೆಳಕಂಡ ಅಧಿಕಾರಿಗಳನ್ನು “ ಸೆಕ್ಟರ್‌ ಮ್ಯಾಜಿಸ್ಟ್ರೇಟ್” ಗಳಾಗಿ ಸೇರ್ಪಡಿಸಿ ನೇಮಿಸಲಾಗಿದೆ. 

ಅಧಿಕಾರಿಯ ಹೆಸರು/ 
ಸೆಕ್ಟರ್‌ ಮ್ಯಾಜಿಸ್ಟ್ರೇಟ್‌ಗಳ ಸಂಖ್ಯೆ 

ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ವ್ಯಾಪ್ತಿ 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್‌ - 11 

ಸುಳ್ಯದಿಂದ ಜಾಲ್ಲೂರು 
ಶ್ರೀ ಮಹೇಶ್ 

ಸುಳ್ಯ -ಜ್ಯೋತಿ ಸರ್ಕಲ್ - ಪೈಚಾರ್ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, 

ಜಾಲ್ಲೂರು 
ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ , ಸುಳ್ಯ 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್‌‌ -12 

ಪುತ್ತೂರಿನಿಂದ ಜಾಲ್ಲೂರು 
ಶ್ರೀ ಹರೀಶ್ ಬಿ .ಎನ್ . 

ಮತ್ತೂರು- ದರ್ಬೆ -ಕೂರ್ನಡ್ಕ- ಸಂಪ್ಯ - ಕುಂಬ್ರ 
ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ 

ಕಾವು- ಜಾಲ್ಲೂರು 
ಪುತ್ತೂರು 
ಸೆಕ್ಟರ್ ಮ್ಯಾಜಿಸ್ಟ್ರೇಟ್‌‌ -13 

ಸುಬ್ರಹ್ಮಣ್ಯದಿಂದ ಕಾಣೆಯೂರು 
ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಪಿ.ಎನ್., 

ಸುಬ್ರಹ್ಮಣ್ಯ - ಪಂಜ- ಎಣ್ಣೂರು- ನಿಂತಿಕಲ್ಲು 
ವಲಯ ಅರಣ್ಯಾಧಿಕಾರಿ , 

ಕಾಣಿಯೂರು 
ಪಂಜ 

ಬೆಳ್ಳಾರೆಯಿಂದ ಸುಳ್ಯ 
ಬೆಳ್ಳಾರೆ - ಐವರ್ನಾಡು -ಸೋಣಂಗೇರಿ - ಸುಳ್ಯ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಗೋವಿಂದಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ) 


P . R . 213 


S . C .50 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 364 ಪಿಎಂಎಸ್ 2014 , ಬೆಂಗಳೂರು, ದಿನಾಂಕ: 25ನೇ ಫೆಬ್ರವರಿ 2015 
1872ರ ಭಾರತೀಯ ಕ್ರಿಶ್ಚಿಯನ್ ವಿವಾಹ ಕಾಯಿದೆಯ ಕಲಂ 7 (ಕೇಂದ್ರ ಕಾಯ್ದೆ XV) ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಶ್ರೀ 
ಸಂತೋಷ್ ಜೀವನ್ ಲೋಬೋ ಬಿನ್ ಜಾರ್ಜ್ ಲೋಬೋ , ಮೊಟ್ಟತ್ತಡ್ಕ ಮನೆ, ಕೆಮ್ಮಿಂಜೆ ಗ್ರಾಮ , ದರ್ಬೆ ಅಂಚೆ, ಪುತ್ತೂರು ತಾಲ್ಲೂಕು, ದಕ್ಷಿಣ ಕನ್ನಡ 
ಜಿಲ್ಲೆ ಇವರನ್ನು ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ವಿವಾಹ ನೋಂದಣಿ ಉದ್ದೇಶಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ 
ಕಾಯಿದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ಕ್ರಿಶ್ಚಿಯನ್ ಜನಾಂಗದ ವಿವಾಹ ನೋಂದಣಾಧಿಕಾರಿಯನ್ನಾಗಿ 
ಕಾರ್ಯನಿರ್ವಹಿಸಲು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 


- ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು , ಕರ್ನಾಟಕ , ಬೆಂಗಳೂರು (Inspector General of registration and Commissioner for 
Stamps in Karnataka, Bengaluru ) ಇವರಿಗೆ ಕಳುಹಿಸತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪ್ರಕಾಶ್ ವೈ .ಕೆ. 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ 
(ರಹದಾರಿ ಮತ್ತು ವಿದೇಶೀಯರು) 


P . R . 214 


S . C . 25 


೬೩೮ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಏಪ್ರಿಲ್ ೨೩ , ೨೦೧೫ 


ಭಾಗ ೪ಎ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಳ 296 ಪಿಎಂಎಸ್ 2014 , ಬೆಂಗಳೂರು, ದಿನಾಂಕ: 26ನೇ ಫೆಬ್ರವರಿ 2015 
1872ರ ಭಾರತೀಯ ಕ್ರಿಶ್ಚಿಯನ್ ವಿವಾಹ ಕಾಯಿದೆಯ ಕಲಂ 7 (ಕೇಂದ್ರ ಕಾಯ್ದೆ XV ) ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಶ್ರೀ 
ಗ್ರೆಗೋರಿ ಡಿ ಸೋಜಾ, ನಂ . 3 - 130 , ಕಲ್ಲರ್ಪೆ ಮನೆ, ನಿಡ್ಡಳ್ಳಿ ಗ್ರಾಮ , ಪುತ್ತೂರು ತಾಲ್ಲೂಕು, ದಕ್ಷಿಣ ಕನ್ನಡ ಜಿಲ್ಲೆ ಇವರನ್ನು ಕ್ರಿಶ್ಚಿಯನ್ ಸಂಪ್ರದಾಯದ 
ಪ್ರಕಾರ ವಿವಾಹ ನೋಂದಣಿ ಉದ್ದೇಶಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ 
ಷರತ್ತಿಗೊಳಪಟ್ಟು ಕ್ರಿಶ್ಚಿಯನ್ ಜನಾಂಗದ ವಿವಾಹ ನೋಂದಣಾಧಿಕಾರಿಯನ್ನಾಗಿ ಕಾರ್ಯನಿರ್ವಹಿಸಲು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಿದೆ. 


ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ , ಬೆಂಗಳೂರು (Inspector General of registration and Commissioner for 
Stamps in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು. 


P . R . 215 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಪ್ರಕಾಶ್ ವೈ .ಕೆ. 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಒಳಾಡಳಿತ ಇಲಾಖೆ 
( ರಹದಾರಿ ಮತ್ತು ವಿದೇಶೀಯರು) 


S . C . 25 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 189 ಬೆಂರೂಪ್ರಾ 2014 , ಬೆಂಗಳೂರು, ದಿನಾಂಕ : 20ನೇ ಫೆಬ್ರವರಿ 2015 
ತುಮಕೂರು ಜಿಲ್ಲೆ ತಿಪಟೂರು ಪಟ್ಟಣಕ್ಕೆ ಪರಿಷ್ಕತ ಸ್ಥಳೀಯ ಯೋಜನಾ ಪ್ರದೇಶವನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ ನಅಇ 189 ಬೆಂರೂಪಾ 
2014 , ದಿನಾಂಕ 20 - 2 - 2015 ರಲ್ಲಿ ಘೋಷಿಸಲಾಗಿದೆ. ಸದರಿ ಪ್ರದೇಶದ ವ್ಯಾಪ್ತಿಯಲ್ಲಿ ಅಭಿವೃದ್ದಿಗಳನ್ನು ನಿಯಂತ್ರಿಸಲು ಮತ್ತು ಮಹಾಯೋಜನೆ 
ತಯಾರಿಸಲು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 4(ಸಿ)() ರನ್ವಯ ಮತ್ತು 4( ಸಿ) 3) (1)(i)(i) ರ ಎ ಹಾಗೂ 
(iv) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ತುಮಕೂರು ಜಿಲ್ಲೆ ತಿಪಟೂರು ಪಟ್ಟಣಕ್ಕೆ ಪ್ರತ್ಯೇಕ ಯೋಜನಾ ಪ್ರಾಧಿಕಾರವನ್ನು ರಚಿಸಿ 
ಆದೇಶಿಸಲಾಗಿದೆ. 


ಕ್ರ. ಸಂ . 


ಪದನಾಮ 


ಅಧ್ಯಕ್ಷರು 


2 


ಸದಸ್ಯ ಕಾರ್ಯದರ್ಶಿ 


ಹೆಸರು ಮತ್ತು ವಿಳಾಸ 
ಸರ್ಕಾರದಿಂದ ನೇಮಿಸುವವರೆಗೂ ಉಪ ವಿಭಾಗಾಧಿಕಾರಿಗಳು , 
ತಿಪಟೂರು ಉಪ ವಿಭಾಗ ಇವರನ್ನು ಅಧ್ಯಕ್ಷರ ಪ್ರಭಾರ 
ವಹಿಸಿಕೊಳ್ಳುವಂತೆ ಸೂಚಿಸಿದೆ 
ನಗರ ಯೋಜನಾ ಸಹಾಯಕ ನಿರ್ದೇಶಕರು, ತುಮಕೂರು 
ಇವರನ್ನು ಸದಸ್ಯ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಗಿದೆ 
1. ತಿಪಟೂರು ನಗರಸಭೆಯ ಚುನಾಯಿತ ಸದಸ್ಯರೊಬ್ಬರು 
2 . ತಿಪಟೂರು ನಗರಸಭೆಯ ಮುಖ್ಯಾಧಿಕಾರಿ /ಆಡಳಿತಾಧಿಕಾರಿಗಳು 
ಸರ್ಕಾರದಿಂದ ನೇಮಿಸಲ್ಪಡುವ ಅಧಿಕಾರೇತರ ಸದಸ್ಯರು 


ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು 


ಮೂರು ಜನ ಇತರೆ ಸದಸ್ಯರು 


ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ಸಿದ್ದಪಡಿಸುವ ಮಹಾಯೋಜನೆ ಅನುಮೋದನೆಗಾಗಿ ಜಾರಿಗೆ ಬರುವವರೆಗೆ ಅಭಿವೃದ್ದಿಗಳನ್ನು ನಿಯಂತ್ರಿಸಲು 
“ ತಿಪಟೂರು ನಗರಸಭೆ ಯೋಜನಾ ಪ್ರಾಧಿಕಾರದ ” ಚಾಲ್ಲಿ ವಲಯ ನಿಯಮಾವಳಿಗಳನ್ನು ಅನುಸರಿಸಲು ಅನುಮತಿಸಲಾಗಿದೆ. 


P . R . 216 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಿ. ರಾಜೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


S . C .100 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೩ , ೨೦೧೫ 

೬೩೯ 
ಕಂದಾಯ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಕಂಇ 182 ಎಲ್‌ಆರ್‌ಎ 2014 , ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2015 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪ ಕಲಂ (1) ರಿಂದ ( 3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ, ಅವರ ಬದಲಿಗೆ ಈ ಕೆಳಕಂಡವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಪಿರಿಯಾಪಟ್ಟಣ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 
ಭೂ ನ್ಯಾಯ ಮಂಡಳಿಯ ಹೆಸರು | ಸದಸ್ಯರುಗಳ ಹೆಸರು ಮತ್ತು ವಿಳಾಸ 

ಮೀಸಲಾತಿ 
ಮೈಸೂರು ಜಿಲ್ಲೆ ( 1) ಶ್ರೀ ಹೆಚ್. ಪಿ. ಅನಿಲ್ ಬಿನ್ ಪುಟ್ಟೇಗೌಡ, 

ಸಾಮಾನ್ಯ 
ಪಿರಿಯಾಪಟ್ಟಣ ತಾಲ್ಲೂಕು ಹಿಟ್ಟೆ ಹಿಬ್ಬಾಗಿಲು ಗ್ರಾಮ , ರಾವಂದೂರು ಹೋಬಳಿ, 

ಪಿರಿಯಾಪಟ್ಟಣ ತಾಲ್ಲೂಕು 
2) ಶ್ರೀ ಮಹದೇವಮ್ಮ ಬಿನ್ ಸ್ವಾಮಣ್ಣ 

ಮೀಸಲಾತಿ 
ಅಂಕನಹಳ್ಳಿ, ಹಪಟೂರು ಅಂಚೆ,ಕಸಬಾ ಹೋಬಳಿ , 
ಪಿರಿಯಾಪಟ್ಟಣ ತಾಲ್ಲೂಕು 


ಸಾಮಾನ್ಯ 


3) ಶ್ರೀ ಎಸ್. ಜೆ. ವೆಂಕಟೇಶ ಬಿನ್ ಗಿಡ್ಡಪ್ಪ 
ಸುಂಡವಾಳು ಗ್ರಾಮ , ರಾವಂದೂರು ಹೋಬಳಿ 
ಪಿರಿಯಾಪಟ್ಟಣ ತಾಲ್ಲೂಕು 


ಸಾಮಾನ್ಯ 


4) ಶ್ರೀ ದೇವರಾಜು ಬಿನ್ ರಾಮೇಗೌಡ 
ಚೌತಿ ಗ್ರಾಮ , ಕಸಬಾ ಹೋಬಳಿ 
ಪಿರಿಯಾಪಟ್ಟಣ ತಾಲ್ಲೂಕು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಎಂ . ದಾಕ್ಷಾಯಣಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ 
( ಭೂ ಸುಧಾರಣೆ ) 


P . R . 217 


S. C .15 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 125 ಎಲ್ ಆರ್ ಎ 2013 ( ಭಾ ) ಬೆಂಗಳೂರು, ದಿನಾಂಕ: 25ನೇ ಫೆಬ್ರವರಿ 2015 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪ ಕಲಂ (1) ರಿಂದ (3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಬೆಂಗಳೂರು 
ಉತ್ತರ ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಹೊರಡಿಸಲಾದ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 125 ಎಲ್‌ಆರ್‌ಎ 2013 ( ಭಾಗ), 
ದಿನಾಂಕ 04 -12 - 2013 ರಲ್ಲಿಯ ಕ್ರಮಸಂಖ್ಯೆ 03 ರ ಶ್ರೀ ನಾಗರಾಜಗೌಡ, ಅರಕೆರೆ ಗ್ರಾಮ , ಹೆಸರುಘಟ್ಟ ಹೋಬಳಿ, ಬೆಂಗಳೂರು ಉತ್ತರ ( ಅ) ತಾಲ್ಲೂಕು, 
ಇವರ ಬದಲಾಗಿ ಶ್ರೀಮತಿ ಜೆಸ್ಸಿ ಖುಷಿ ಜಾನ್, ನಂ . ಜಿ - 3 ಲುಂಬಿನಿ ಅಪಾರ್ಟ್‌ಮೆಂಟ್ , ಕೋರಮಂಗಲ 1ನೇ ಬ್ಲಾಕ್ , ಬೆಂಗಳೂರು. ಇವರನ್ನು 
ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಬೆಂಗಳೂರು ಉತ್ತರ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಎಂ . ದಾಕ್ಷಾಯಣಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
P . R . 218 

ಕಂದಾಯ ಇಲಾಖೆ 
S. C .15 

( ಭೂ ಸುಧಾರಣೆ) 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಣ 210 ಎಲ್ ಆರ್ ಎ 2014 , ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2015 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 1961ರ ಕಲಂ 48ರ ಉಪ ಕಲಂ (1) ರಿಂದ ( 3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ 
ಭೂ ನ್ಯಾಯ ಮಂಡಳಿಗೆ ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ , ಅವರ ಬದಲಿಗೆ ಈ ಕೆಳಕಂಡರವನ್ನು 


೬೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೩ , ೨೦೧೫ 


ಭಾಗ ೪ಎ 


ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮನಿರ್ದೇಶನ ಮಾಡಿ ಜಮಖಂಡಿ ತಾಲ್ಲೂಕು ಭೂ 
ನ್ಯಾಯ ಮಂಡಳಿಯನ್ನು ರಚಿಸಿ ಆದೇಶ ಹೊರಡಿಸಿದೆ. 


ಭೂ ನ್ಯಾಯ ಮಂಡಳಿಯ || 

ಹೆಸರು 


ಸದಸ್ಯರುಗಳ ಹೆಸರು ಮತ್ತು ವಿಳಾಸ 


ಮೀಸಲಾತಿ 


ಸಾಮಾನ್ಯ 


ಬಾಗಲಕೋಟೆ ಜಿಲ್ಲೆ 
ಜಮಖಂಡಿ ತಾಲ್ಲೂಕು 


ಸಾಮಾನ್ಯ 


1) ಶ್ರೀ ಕುಮಾರಗೌಡ ಶರಶ್ಚಂದ್ರ ಪಾಟೀಲ, 
ಪ್ರಭಾತ್ ನಗರ , ಜೈನ್ ಬಸ್ತಿ ಎದಿರುಗಡೆ 
ಜಮಖಂಡಿ, ಬಾಗಲಕೋಟೆ ಜಿಲ್ಲೆ 
2 ) ಶ್ರೀ ಮಹಾವೀರ ಗೌಡ ಪಾಸಗೌಡ ಪಾಟೀಲ 
ಮುತ್ತೂರ ಗ್ರಾಮ , ಜಮಖಂಡಿ , ಬಾಗಲಕೋಟೆ ಜಿಲ್ಲೆ 
3) ಶ್ರೀ ಮಹಾಲಿಂಗಪ್ಪ ಗುರುಲಿಂಗಪ್ಪಾ ಕೆರೂರು, 
ಮಂಗಳವಾರ ಪೇಟೆ, ಬನಹಟ್ಟಿ , 
ಬಾಗಲಕೋಟೆಜಿಲ್ಲೆ 
4) ಶ್ರೀ ಸಿದ್ದು ಧರೆಪ್ಪ ಮೀಸಿ, ರುದ್ರಸ್ವಾಮಿ ಪೇಟೆ 
ಜಮಖಂಡಿ, ಬಾಗಲಕೋಟೆ ಜಿಲ್ಲೆ 


ಸಾಮಾನ್ಯ 


ಮೀಸಲಾತಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಎಂ . ದಾಕ್ಷಾಯಣಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಕಂದಾಯ ಇಲಾಖೆ 
( ಭೂ ಸುಧಾರಣೆ) 


P . R . 219 


S . C .15 


. ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಂವ್ಯಶಾಇ 39 ಭಾನಿವಿ 2013 , ಬೆಂಗಳೂರು, ದಿನಾಂಕ: 10ನೇ ನವೆಂಬರ್ 2014 , 
ಭಾರತದ ಸಂವಿಧಾನದ ಅನುಚ್ಛೇದ 371ಜೆ ಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಹೊರಡಿಸಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
(ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ( ಸ್ಥಳೀಯ ವೃಂದಗಳ ರಚನೆ ಹಂಚಿಕೆ ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು, 
2013ರ ನಿಯಮ 3ರ ಉಪ-ನಿಯಮ (1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ , ಸರ್ಕಾರವು ದಿನಾಂಕ: 06 - 02 -2014ರಂದು ಹೊರಡಿಸಿದ 
ಅಧಿಸೂಚನೆಯನ್ನು ರದ್ದುಗೊಳಿಸಿ, ಭಾಷಾಂತರ ನಿರ್ದೇಶನಾಲಯವು ರಾಜ್ಯ ಮಟ್ಟದ ಕಛೇರಿಯೆಂದು ಗುರುತಿಸಿ, ಭಾಷಾಂತರ ನಿರ್ದೇಶನಾಲಯದಲ್ಲಿರುವ 

ಕಂಡಂತೆ ಗೂಪ್ ಎ , ಬಿ , ಸಿ, ಡಿ ಹುದ್ದೆಗಳನ್ನೊಳಗೊಂಡಂತೆ 90 ಹುದ್ದೆಗಳಲ್ಲಿ ಗೂಪ್- ಎ ಕಿರಿಯ ಶ್ರೇಣಿಯಿಂದ ಗೂಪ್- ಡಿ 
ವೃಂದದ ಹುದ್ದೆಗಳವರೆಗೆ ಹೈದರಾಬಾದ್ -ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಸ್ಥಳೀಯ ವ್ಯಕ್ತಿಗಳಿಗೆ ಲಭ್ಯವಿರುವ ಶೇ .8ರಷ್ಟು ಹುದ್ದೆಗಳನ್ನು 
ಅನುಸೂಚಿಯಲ್ಲಿರುವಂತೆ ಮೀಸಲಿರಿಸಿ ಈ ಮೂಲಕ ಅಧಿಸೂಚಿಸಿದೆ. ಅಂದರೆ, 

ಅನುಸೂಚಿ 


ಲ0 


) 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ಹುದ್ದೆ 


ಮಂಜೂರಾದ 
ವೃಂದ ಬಲ 
( ವೃ . ಮತ್ತು 
ನೇ .ನಿ. ಯ ನಂತರದ 
ಪರಿಷ್ಕರಣೆ ಸಹಿತ) 


ಸ್ಥಳೀಯ ವೃಂದದಲ್ಲಿ ಹೈ -ಕ 

ಪ್ರದೇಶದವರಿಗಾಗಿ 
ಗುರುತಿಸಲಾದ ಶೇ .8ರಷ್ಟು 

ಹುದ್ದೆಗಳು 


ನೇರ 
ನೇಮಕಾತಿ 


ಮುಂಬಡ್ತಿ 


2 


ಮುಂಬಡ್ತಿ ನೇ . ನೇ | ಒಟ್ಟು 


3 
ಗ್ರೂಪ್- " ಎ " - ಹಿರಿಯ ವೇತನ ಶ್ರೇಣಿ ವೃಂದದ ಹುದ್ದೆಗಳು 
40050 -56550 

100 % 


ನಿರ್ದೇಶಕರು 
ಉಪ ನಿರ್ದೇಶಕರು 


3 + 1 


36300 - 53850 

100 % 
ಗ್ರೂಪ್- " ಎ " - ಕಿರಿಯ ವೇತನ ಶ್ರೇಣಿ ವೃಂದದ ಹುದ್ದೆಗಳು 
28100 -50100 

100 % 


ಸಹಾಯಕ ನಿರ್ದೇಶಕರು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೩ , ೨೦೧೫ 


೬೪೧ 


3 


| ಆಡಳಿತಾಧಿಕಾರಿ 


28100 -50100 1 | 100 % 

ಗ್ರೂಪ್- " ಬಿ ವೃಂದದ ಹುದ್ದೆಗಳು 
22800 - 43200 6 + 5 

100 % 


ಸಂಶೋಧನಾಧಿಕಾರಿ 


( 0. 88 %) 


2 


100 % 


3 


. 


ಸಹಾಯಕ ಆಡಳಿತಾಧಿಕಾರಿ 21600 - 40050 
ಪತ್ರಾಂಕಿತ ಆಪ್ತ ಸಹಾಯಕರು | 21600 - 40050 
ಭಾಷಾಂತರಕಾರರು 

21600 - 40050 


100 % 


4 


. 


34 


15 % 


2 


| 


3 


( 29) 


| ( 2 .72 %) 


100 % 


5 | ಭಾಷಾಂತರಕಾರರು ( ಹಿಂದಿ) | 21600 - 40050 

ಗ್ರೂಪ್- "ಸಿ ವೃಂದದ ಹುದ್ದೆಗಳು 
ಪ್ರಥಮ ದರ್ಜೆ ಸಹಾಯಕರು | 14550 - 26700 

100 % 


If not available 


then by direct 


( 0 .24 %) 


recruitment 


2 . 


ಶೀಘ್ರಲಿಪಿಗಾರರು 


| 14550 _ 5 , 


14550 - 26700 


100 % 


If not available 


then by direct 


0 . 72 % ) 


recruitment 


3 


. 


14550 - 26700 


100 % 


ಹಿರಿಯ ಬೆರಳಚ್ಚುಗಾರರು 
ದ್ವಿತೀಯ ದರ್ಜೆ 
ಸಹಾಯಕರು 


11600 - 21000 


100 % 


Karnataka Civil 


Service 


( 0 . 4 % ) 


(Recruitment to 
the Ministerial 


Posts)Rules , 

1978 


5 


| 


ಬೆರಳಚ್ಚುಗಾರರು 


11600 - 21000 


100 % 


( 0 . 4 % ) 


6 


100 % 


ಬೆರಳಚ್ಚುಗಾರರು ( ಉರ್ದು) | 11600 - 21000 
ಬೆರಳಚ್ಚುಗಾರರು ( ಮರಾಠಿ) | 11600 - 21000 
ವಾಹನ ಚಾಲಕರು 

11600 - 21000 


100 % 


100 % 


ಗ್ರೂಪ್ - " ಡಿ " ವೃಂದದ ಹುದ್ದೆಗಳು 
10400 -16400 

100 % 


ಅಟೆಂಡರ್ 


( 0.16 % ) 


| ದಲಾಯತ್ 


10400 - 16400 


100 % 


( 0 .56 % ) 


೧| 


3 


100 % 


|1 ಸ್ವೀಪರ್ -ಕಮ್- ಸ್ಯಾವೆಂಜರ್‌ | 10400 -16400 
. ರಾತ್ರಿ ಕಾವಲುಗಾರರು 

10400 - 16400 


4 


100 % 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R .880 

ಎಸ್ . ಬಿ . ಗುಂಜಿಗಾವಿ, 

ಸರ್ಕಾರದ ಕಾರ್ಯದರ್ಶಿ , 
S . C. 50 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 
ಸೂಚನೆ : ಸದರಿ ಅಧಿಸೂಚನೆಯು ದಿನಾಂಕ: 18-12 -2014ರಂದು ಪ್ರಕಟಗೊಂಡಿದ್ದು ಈ ಪ್ರಕಟಣೆಯಲ್ಲಿ ಆಡಳಿತಾಧಿಕಾರಿ ಹುದ್ದೆ 1 ಕ್ಕೆ ಬದಲಾಗಿ 5 ಎಂದು ಪ್ರಕಟವಾಗಿರುತ್ತದೆ. ಸದರಿ 

ಅಧಿಸೂಚನೆಯನ್ನು ಸ. ವ್ಯ .ಇಲಾಖೆಯವರ ಪತ್ರ ಸಂಖ್ಯೆ: ಸಂವ್ಯಶಾಇ 39 ಭಾನಿವಿ 2013, ಬೆಂಗಳೂರು, ದಿನಾಂಕ: 18 -3 -2015ರ ಮೇರೆಗೆ ಮರು ಪ್ರಕಟಿಸಲಾಗುತ್ತಿದೆ. 


& 89 


FRIDTE37 JOZE, 7000JB, Jeger 92 , 90038 


ಭಾಗ ೪ 


REVENUE SECRETARIAT 
No. RD 136 BHUDAPU 2013, Bengaluru , Date : 16 -04 - 2015 

NOTIFICATION 


WHEREAS , the draft Notification No. RD 136 BHUDAPU 2013, dated 10 -02 - 2015 regarding altering the limits of Kaushika 
and Doddagenigere Villages of Hassan Taluk and Hassan District was published as required by Section 6 of the Karnataka Land 
Revenue Act, 1964 (Karnataka Act 12 of 1964 ) in Part IV -A of the Karnataka Gazette , dated 05th March 2015 inviting objections or 
suggestions from all persons likely to be effected thereby the proposal will be taken into consideration on or after one month from the 
date of publication of the Notification in the OfficialGazette . 


And Whereas, the said Gazette was made available to the public on 05 -03-2015 . 


And Whereas, no objections and suggestions are received by the Deputy Commissioner, Hassan District. 


Now Therefore, in exercise of the powers conferred by Section 5 of the Karnataka Land Revenue Act, 1964 (Karnataka Act 
12 of 1964) the Government of Karnataka makes the alteration as specified in the Schedule. 

SCHEDULE 


Lands bearing survey numbers specified in Column (2) of the schedule below shallbe excluded from the limits of the Village 
specified in Column ( 3), thereof and shall be included in the limits of the Village specified in the Column (1 ),namely : 


Name of the Village , Taluk and 

District 


Survey No. 


Name of the Village , Taluk and 

District 


( 2 ) 


(3 ) 


Taluk , 


Dodda Genigere Village, Hassan 
Taluk , Hassan District. 


Chikka Aladahalli Hamlet Kaushika Village , Hassan 
Bearing Suvery Numbers | Hassan District 


379 


380 


381 


382 


383 


384 


385 


386 


387 


388 


389 


390 


391 


392 


393 


394 


395 


396 


397 


398 


399 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೩ , ೨೦೧೫ 


೬೪೩ 


Name of the Village , Taluk and 

District 


Survey No . 


Name of the Village , Taluk and 

District 


(1) 


( 2) 


| 


( 3) 


400 


401 


402 


403 


404 


405 


406 


407 


408 


409 


410 


411 


412 


413 


414 


415 


416 


417 


418 


419 


420 


421. 


422 


426 


427 


428 


429 


430 


431. 


432 


433 


434 


435 


436 


437 


438 


439 


R .N .I. No. KARBIL /2001/47147 POSTAL REGN. No . RNP/KA /BGS/2202/2014-16 
Licensed to postwithout prepayment WPP No . 297 


೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೩ , ೨೦೧೫ 


ಭಾಗ ೪ 


Name of the Village, Taluk and 

District 


Survey No . 


Name of the Village , Taluk and 

District 


(1) 


(2) 


| 


( 3) 


440 


441 


442 


443 


444 


445 


446 


447 


448 


449 


450 


451 


452 


453 


454 


The above shall come into effect from the date of publication of this notification in the OfficialGazette . 

By Order and in the name of the Governor of Karnataka 


N .P . RAJ 


Under Secretary to Government 


PR . 254 
SC , 100 


Revenue Department ( SSLR ) 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 | 


